WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆ೦ಗಳೂರು, ಗುರುವಾರ, ಡಿಸೆಂಬರ್‌ ೧, ೨೦೧೧ (ಮಾರ್ಗಶಿರ ೧೦, ಶಕ ವರ್ಷ ೧೯೩೩) | ಸಂಚಿಕೆ ೪೭ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 498 ಸಅಸೇ 2011, ಬೆ೦ಗಳೂರು, ದಿನಾಂಕ: 04ನೇ ಅಕ್ಟೋಬರ್‌, 2011. 


ಅಧಿಸೂಚನೆ ಸಂಖ್ಯೆ ಆಕುಕ 365 ಹೆಚ್‌ಎಸ್‌ಹೆಚ್‌ 2011 (ಭಾ) ದಿನಾಂಕ: 03-10-2011ರಲ್ಲಿ ಡಾ| ಹೆಚ್‌.ಎಸ್‌. ಜಗದೀಶ್‌, ತಜ್ಞರು 
ಇವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಹೊಸದಾಗಿ ಸೃಜಿಸಲಾದ ತಾಂತ್ರಿಕ ಅಧಿಕಾರಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಸಿಆಸು ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಡಾ| ಹೆಚ್‌.ಎಸ್‌. ಜಗದೀಶ್‌, ತಜ್ಞರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಹೊಸದಾಗಿ ಸೃಜಿಸಲಾದ ತಾಂತ್ರಿಕ ಅಧಿಕಾರಿ ಹುದ್ದೆಗೆ 
ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1456 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 136 ಆಸೇವ 2011, ಬೆ೦ಗಳೂರು, ದಿನಾಂಕ: 17ನೇ ಅಕ್ಟೋಬರ್‌, 2011. 


ಈ ಕೆಳಕಂಡ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 














ಕ್ರಸಂ. ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಮತಿ/ಶ್ರೀಯುತರು 
1 | ಆರ್‌.ಆರ್‌. ಜನ್ನು, ಸೂಪರ್‌ ಟೈಂ ಸ್ಕೇಲ್‌, ಜನರಲ್‌ ಮ್ಯಾನೇಜರ್‌ (ಆಡಳಿತ), ಕೆ.ಯು.ಐ.ಡಿ.ಎಫ್‌.ಸಿ. ಬೆ೦ಗಳೂರು-ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿದೆ. 








(೬೭೩) 


೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 

















2 | ಡಾ| ಸಿ. ನಾಗಯ್ಯ, ಹಿರಿಯ ಶ್ರೇಣಿ, ಆಯುಕ್ತರು, ಗುಲ್ಬರ್ಗ ಮಹಾನಗರ ಪಾಲಿಕೆ, ಗುಲ್ಬರ್ಗ-ಶ್ರೀ ಪ್ರಭುಲಿಂಗ ಕವಳೀಕಟ್ಟೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 
3 | ಬಿ.ಎಸ್‌. ಪುರುಷೋತ್ತಮ, ಹಿರಿಯ ಶ್ರೇಣಿ, | ಉಪಕಾರ್ಯದರ್ಶಿ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ, ಚಿತ್ರದುರ್ಗ. 
ನೇಮಕಾತಿ ನಿರೀಕ್ಷಣೆಯಲ್ಲಿ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಯೋಜನಾ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 
4 | ಹೆಚ್‌.ಎಸ್‌. ರಾಮಕೃಷ್ಣ, ಕಿರಿಯ ಶ್ರೇಣಿ, ಸಹಾಯಕ ರಾಜ್ಯ ಪ್ರತಿನಿಧಿ, ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, (ಕೆ.ಎ.ಟಿ), 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಂದಾಯ ಇಲಾಖೆ, ಬೆಂಗಳೂರು-ಖಾಲಿ ಹುದ್ದೆ 
5 | ಕೆ.ಬಿ. ಚಿಕ್ಕಬೆಟ್ಟಯ್ಯ, ಕಿರಿಯ ಶ್ರೇಣಿ, ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆ೦ಗಳೂರು ಉತ್ತರ, ಬೆ೦ಗಳೂರು-ಖಾಲಿ ಹುದ್ದೆ 








ನೇಮಕಾತಿ ನಿರೀಕ್ಷಣೆಯಲ್ಲಿ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1457 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 170 ಆಸೇವ 2011, ಬೆ೦ಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2011. 


ಶ್ರೀ ಆರ್‌. ವೆಂಕಟಾಚಲಪತಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಸಹಾಯಕ ಆಯುಕ್ತರು (ಆರ್‌ ಅಂಡ್‌ ಆರ್‌ ವಿಭಾಗ), 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಗೆ - ಶ್ರೀ ಹೆಚ್‌. ಬಸವರಾಜೇಂದ್ರ, ಕೆ.ಎ.ಎಸ್‌. 
ಇವರ ಬಡ್ಡಿಯಿಂದ ತೆರವಾದ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ 
ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1458 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 18ನೇ ಅಕ್ಟೋಬರ್‌, 2011. 


ಶ್ರೀ ಎಸ್‌.ಆರ್‌. ವಿಶ್ವನಾಥ್‌, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು, 
ಇವರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1459 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೭೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 274 ಸಅಸೇ 2011, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌, 2011. 


ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರ ಕಛೇರಿಗೆ ಮಂಜೂರಾಗಿರುವ ಒಂದು ಗ್ರೂಫ್‌-ಬಿ ವೃಂದದ ಹುದ್ದೆಯನ್ನು ಗ್ರೂಫ್‌- 
ಎ ವೃಂದಕ್ಕೆ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಮೇಲ್ದರ್ಜೆಗೇರಿಸಿ ದಿನಾಂಕ: 04-08-2011ರಿಂದ 
ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಶ್ರೀ ಎಸ್‌.ಪಿ. ದೇಸಾಯಿ, ಉಪಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ 
ನಿಯಮಿತ, ಬೆಂಗಳೂರು ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1460 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 237 ಸಿಶಾಸೇ 2011, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌, 2011. 


ದಿನಾಂಕ: 13-07-2011ರ ಅಧಿಸೂಚನೆಯನ್ನು ಮುಂದುವರಿಸುತ್ತಾ 2012ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು 
ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಈ ಕೆಳಕಂಡ ಶಾಖಾಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು. 















































ನಿವೃತ್ತರಾಗಲಿರುವ 
ಕ್ರಸಂ. ಶಾಖಾಧಿಕಾರಿಯ ಹೆಸರು ಮತು ಕಾರ್ಯನಿರ್ವಹಿಸುತಿರುವ ಇಲಾಖೆ ಜನ್ನ ದಿನಾಂಕ ೪ 
ತ್‌ ದೌ ಣಿ ಇ ದಿನಾಂಕ 
ಶ್ರೀಮತಿ/ಶ್ರೀಯುತರು 
1 | ಶಿವಕುಮಾರ ಟಿ.ಎಸ್‌, ಉಪಸಮ ನ್ವಯ ಅಧಿಕಾರಿ, ನಿವಾಸಿ ಆಯುಕ್ತರ ಕಛೇರಿ, 22-02-1952 28-02-2012 
ನವದೆಹಲಿ 
2 | ಪಿ.ಆರ್‌. ಚಿನ್ನಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 23-04-1952 30-04-2012 
3 | ಸಿಎಂ. ಜಗದೀಶ್‌ಕುಮಾರ್‌, ಸಮಾಜ ಕಲ್ಯಾಣ ಇಲಾಖೆ 16-04-1952 30-04-2012 
4 | ಸುರೇಶ್‌ ವಿಠೋಬ ನಾಯ್ಕ, ಗ್ರಾಮೀಣಾಭಿವೃದ್ಧಿ ಮತ್ತು 23-06-1952 30-06-2012 
ಪಂಚಾಯತ್‌ ರಾಜ್‌ ಇಲಾಖೆ, (ಸ್ವೀಮರ) 
5 | ಡಿ.ಎನ್‌. ವೆಂಟಾಚಲಪತಿ, ಗ್ರಾಮೀಣಾಭಿವೃದ್ಧಿ ಮತ್ತು 09-06-1952 30-06-2012 
ಪಂಚಾಯತ್‌ ರಾಜ್‌ ಇಲಾಖೆ, (IFA) 
6 | ಅನಂತಕುಮಾರ್‌ ಹೆಚ್‌., ಅಧಿಕಾರಿಗಳ ವೇತನ ಸಮಿತಿ, ಆರ್ಥಿಕ ಇಲಾಖೆ 03-07-1952 31-07-2012 
7 | ಪಿ. ನಾಗರಾಜ್‌, ಸಿಆಸು ಇಲಾಖೆ (ಸಾಮಾನ್ಯ-ಎ) 01-09-1952 30-08-2012 
8 | ನಾಗರಾಜ್‌, ಸಿಆಸು ಇಲಾಖೆ (ಲೆಕ್ಕಪತ್ರ-1) 25-11-1952 30-11-2012 
9 | ಕೆಂಪೇಗೌಡ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 01-01-1953 31-12-2012 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1461 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ) 


೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ. 493 ಸಅಸೇ 2011, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌, 2011. 


ಅಧಿಸೂಚನೆ ಸಂಖ್ಯೆ “ಆಇ 98 ರಾಲೆಪ 2011, ದಿನಾಂಕ: 20-09-2011ರಲ್ಲಿ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಜಂಟಿ 
ನಿಯಂತ್ರಕರುಗಳನ್ನು ಆರ್ಥಿಕ ಇಲಾಖೆಯಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿ ಅವರುಗಳ ಸೇವೆಯನ್ನು ಸಿಆಸು 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಅವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 








ಕ್ರಸಂ. ಅಧಿಕಾರಿಯ ಹೆಸರು ಮರುಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
1 | ಶ್ರೀ ಎನ್‌.ಜಿ. ಜಗನ್ನಾ! ಸ ಮುಖ್ಯ ಲೆಕ್ಕಾಧಿಕಾರಿ, ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆ೦ಗಳೂರು (ಜಿಲ್ಲಾ ಪಂಚಾಯತ್‌), ಆರ್ಥಿಕ ಇಲಾಖೆ 





2 | ಶ್ರೀ ಕೆ. ನಂದಕುಮಾರ್‌, ಜಂಟಿ ನಿಯಂತ್ರಕರು (ಹಣಕಾಸು), ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಪೋಲಿಸ್‌ ಮಹಾನಿರ್ದೇಶಕರ ಕಛೇರಿ, ಬೆ೦ಗಳೂರು (ಲೋಕೋಪಯೋಗಿ ಆರ್ಥಿಕ ಕೋಶ), ಆರ್ಥಿಕ ಇಲಾಖೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1462 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 444 ಸಅಸೇ 2011, ಬೆ೦ಗಳೂರು, ದಿನಾಂಕ: 22ನೇ ಅಕ್ಟೋಬರ್‌, 2011. 


ಡಾ| ಎಂ.ಜಿ. ಆನಂದ್‌, ಅಸಿಸ್ಟೆಂಟ್‌ ಪ್ರೊಫೆಸರ್‌, ಕೃಷಿ ವಿಶ್ವವಿದ್ಯಾಲಯ, ಇವರನ್ನು ಮಾನ್ಯ ಅರಣ್ಯ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ 
ದಿನಾಂಕ: 12-08-2011ರಿ೦ದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಪದಾವಧಿವರೆಗೆ ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1463 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಸೇಇಮು 2011, ಬೆ೦ಗಳೂರು, ದಿನಾಂಕ: 21ನೇ ಅಕ್ಟೋಬರ್‌, 2011. 


ಶ್ರೀ ಕೆ.ಜಿ. ವೆಂಕಟೇಶ್‌, ಉಪ ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 24450-600-25250-675-30300-750-31800ರ ನಿರ್ದೇಶಕರು, ಸಾರ್ವಜನಿಕ ಗಂಥಾಲಯ 
ಇಲಾಖೆ, ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1464 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೭೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 138 ಆಸೇವ 2011, ಬೆ೦ಗಳೂರು, ದಿನಾಂಕ: 21ನೇ ಅಕ್ಟೋಬರ್‌, 2011. 


ಡಾ| ಎ.ವಿ. ಪ್ರಸನ್ನ, ನಿವೃತ್ತ ಕೆ.ಎ.ಎಸ್‌.(ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾಂಖ್ಯಿಕ, ಮುಜರಾಯಿ, 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ: 12-08-2011ರಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾಂಖ್ಯಿಕ, ಮುಜುರಾಯಿ, ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 
ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15(1)(ಬಿ) (i) ರನ್ವಯ ನೇಮಿಸಲಾಗಿದೆ. 


ಡಾ| ಎ.ವಿ. ಪ್ರಸನ್ನ, ನಿವೃತ್ತ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳ ಬಗ್ಗೆ 
ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1465 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 151 SFP 2010, Bangalore, Dated: 18" October, 2011 


The services of Shri N.L. Shanthakumar, IFS (KN-93), Conservator of Forests and Secretary, Bayaluseeme Abhivrudhi 
Mandali, Chitradurga are withdrawn from the Planning, Programme Monitoring and Statistics Department and he is posted with 
immediate effect and until further orders as Conservator of Forests, Canara Circle, Sirsi vice Sri V. Vijay Mohan Raj, IFS (KN-95) 
transferred. 


By Order and in the Name of the Governor of Karnataka, 


A.P. ATRE, 
Under Secretary to Government, 
P.R. 1466 DPAR (Services-IV). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 49, ಸಅಸೇ 2011, ಬೆ೦ಗಳೂರು, ದಿನಾಂಕ: 19ನೇ ಅಕ್ಟೋಬರ್‌, 2011. 


ಶ್ರೀ ಕೆ.ಎಸ್‌. ವೇಣುಗೋಪಾಲ್‌, ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಜನಸ್ಪಂದನ) ಇವರಿಗೆ ಅಧಿಸೂಚನೆ ಸಂಖ್ಯೆ ಸಿಆಸುಇ 223 
ಸಅಸೇ 2011, ದಿನಾಂಕ: 23-09-2011ರಲ್ಲಿ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಿ ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ 
ಮತ್ತು ಕೈಗಾರಿಕಾ ಇಲಾಖೆಗೆ ನೇಮಿಸಿರುವುದನ್ನು ಮಾರ್ಪಡಿಸಿ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಜನಸ್ಪಂದನ) ಹುದ್ದೆಯನ್ನು ಸರ್ಕಾರದ ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಸದರಿ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಅದೇಶದವರೆಗೆ ಶ್ರೀ ಕೆ.ಎಸ್‌. 
ವೇಣುಗೋಪಾಲ್‌ ಇವರನ್ನು ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1467 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 304 ಆಸೇಇ 2011. ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌, 2011 


ಕೆಳಕಂಡ ಕೆ.ಎ.ಎಸ್‌ ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ ಅಧಿಕಾರಿಗಳು 60 ವರ್ಷ ವಯೋಮಿತಿಯ 
ಮೇರೆಗೆ 2012ನೇ ಸಾಲಿನಲ್ಲಿ ಅವರುಗಳ ಮುಂದೆ ನಮೂದಿಸಲಾದ ದಿನಾಂಕಗಳಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 











ಕ ಅಧಿಕಾರಿಯ ಹೆಸರು ಮತ್ತು ಪದನಾಮ ಹುಟ್ಟಿದ ದಿನಾಂಕ 60 ವರ್ಷ ವಯೋಮಿತಿ 

ಸಂ. ಶ್ರೀ / ಶ್ರೀಮತಿ ಮೇರೆಗೆ ನಿವೃತ್ತಿ ಹೊಂದುವ 
ದಿನಾಂಕ 

1 2 3 4 





ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿಗಳು 





01 ಕೆ.ಹೆಚ್‌.ಕಾಕನೂರ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 








30.01.1952 31.01.2012 
ಜಿಲ್ಲಾ ಪಂಚಾಯತ್‌, ಕೊಪ್ಪಳ 
02 ಜಿತೇಂದ್ರ ನಾಯಕ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
21.03.1952 31.03.2012 
ಜಿಲ್ಲಾ ಪಂಚಾಯತ್‌, ಬೀದರ್‌ 
03 ರಬೀಂದ್ರ ಎಲ್‌., ಅಪರ ಆಯುಕ್ತರು, 
7 26.03.1952 31.03.2012 


(ಬ್ಯಾಟರಾಯನ ಪುರ ವಲಯ)ಬಿ.ಬಿ.ಎಂ.ಪಿ., ಬೆಂಗಳೂರು. 





04 ಎಸ್‌. ನರಸಿಂಹಯ್ಯ, ಸರ್ಕಾರದ ಅಪರ ಕಾರ್ಯದರ್ಶಿ, 


ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ 25.04.1952 30.04.2012 
ಇಲಾಖೆ, ಬೆಂಗಳೂರು 





05 ಡಿ. ಮಲ್ಲು, ವ್ಯವಸ್ಥಾಪಕ ನಿರ್ದೇಶಕರು 























14.04.1952 30.04.2012 
ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಯಾನೆ ನಿಯಮಿತ, ಮಂಡ್ಯ 
06 ವಿ.ಎ.ಮಾಚಕನೂರ್‌, ನಿರ್ದೇಶಕರು, ವಿಕಲ ಚೇತನರು ಹಾಗೂ 
26.05.1952 31.05.2012 
ಹಿರಿಯ ನಾಗರೀಕ ಸಬಲೀಕರಣ ಇಲಾಖೆ, ಬೆ೦ಗಳೂರು 
07 ಡಿ.ಬಿ.ನಾಯಕ್‌, ಅಪರ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗ 28.05.1952 31.05.2012 
08 ಸಿ.ಕೃಷ್ಣೇಗೌಡ, ಅಪರ ಆಯುಕ್ತರು, 
ಬೆಂಗಳೂರು ಮೆಟ್ರೋಪಾಲಿಟನ್‌ ಟಾಸ್ಕ್‌ ಫೋರ್ಸ್‌, ಬಿ.ಬಿ.ಎಂ.ಪಿ. 05.05.1952 31.05.2012 
ಎನ್‌.ಆರ್‌.ಸ್ಕ್ವೇರ್‌, ಬೆ೦ಗಳೂರು. 
09 ಅನೀಸ್‌ ಸಿರಾಜ್‌. ಎಸ್‌. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ 
06.06.1952 30.06.2012 
ರಾಜ್ಯ ವಕ್ಫ್‌ ಮಂಡಳಿ, ಬೆ೦ಗಳೂರು 
10 ದೊಡಪ್ಪ. ಎಂ, ಅಪರ ಆಯುಕರು, ಬೆಂಗಳೂರು ಮಹಾನಗರ ಪದೇಶ 
ಆ ವೌ ಸ್ಟ 10.06.1952 30.06.2012 
ಅಭಿವೃದ್ದಿ ಪ್ರಾಧಿಕಾರ.(ಬಿ.ಎಂ.ಆರ್‌.ಡಿ.ಎ) ಬೆಂಗಳೂರು 
11 ಡಾ: ಬೋರೇಗೌಡ ಪಿ. ವ್ಯವಸ್ಥಾಪಕ ನಿರ್ದೇಶಕರು 
ಈ 16.07.1952 31.07.2012 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ಕಂಪನಿ ಲಿಮಿಟೆಡ್‌, ಮೈಸೂರು 
12 ಬಿ.ಸಿ. ಚಂದ್ರಶೇಖರ್‌, ಅಪರ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಚೇರಿ, 
ಡ್‌ ಷ್‌ 22.07.1952 31.07.2012 


ಬೆ೦ಗಳೂರು 





13 ಕೆ.ಎ.ನಂಜುಂಡೇಗೌಡ, ಮ್ಯಾನೇಜಿಂಗ್‌ ಡೈರಕ್ಟರ್‌, 


ಡಿ.ದೇವರಾಜ್‌ ಅರಸ್‌ ಟ್ರಕ್‌ ಟರ್ಮಿನಲ್‌ ನಿಯಮಿತ, 15.09.1952 30.09.2012 
ಕೆ.ಪಿ.ವೆಸ್ಟ್‌, ಬೆಂಗಳೂರು 





14 ಕೆ.ಎಂ.ರಾಮಚಂದ್ರನ್‌, ಅಪರ ಆಯುಕ್ತರು, ರಾಜರಾಜೇಶ್ವರಿ ನಗರ ವಲಯ, 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು 


15.10.1952 31.10.2012 































































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೭೯ 
1 2 3 4 
15 ಹೆಚ್‌.ವಿ.ಆತ್ಮರಾಮಯ್ಯ, ಜಂಟಿ ನಿರ್ದೇಶಕರು, ಸಮಾಜಕಲ್ಯಾಣ ಇಲಾಖೆ, 
$ 23.11.1952 30.11.2012 
ಆಯುಕ್ತರ ಕಚೇರಿ, ಬೆಂಗಳೂರು 
16 ಮಾಜ್‌ ಅಹ್ನದ್‌ ಷರೀಫ್‌, ನಿರ್ದೇಶಕರು, (ಸಿಬಂದಿ ಮತು ಪರಿಸರ) 
ky ಖಿ ಹ 06.12.1952 31.12.2012 
ಕೆ.ಎಸ್‌.ಆರ್‌.ಟಿ.ಸಿ. ಶಾಂತಿ ನಗರ, ಬೆ೦ಗಳೂರು 
ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿಗಳು 
01 ಎಸ್‌. ತಹಸೀನ್‌ ಅಹ್ಮದ್‌, ಜಂಟಿ ನಿರ್ದೇಶಕರು (ಆಡಳಿತ), 
ತ 26.02.1952 29.02.2012 
ತೋಟಗಾರಿಕೆ ಇಲಾಖೆ, ಲಾಲ್‌ಬಾಗ್‌, ಬೆಂಗಳೂರು. 
02 ಸೈಯದ್‌ ಆಲಿ ರಜ್ಜಿ, ಜಂಟಿ ಆಯುಕರು, 
ತ್ತ 03.02.1952 29.02.2012 
ಕರ್ನಾಟಕ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆ೦ಗಳೂರು 
03 ಪಾಂಡುರಂಗ ಎ.ಆರ್‌, ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ, 
ಜಾ 15.02.1952 29.02.2012 
ಬೆ೦ಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆ೦ಗಳೂರು 
04 ಪುಟ್ಟಮಾದಯ್ಯ, ಹೆಚ್ಚುವರಿ ಆಯುಕ್ತರು, 
(ಭೂ ನಿರ್ವಹಣೆ ಯೋಜನೆ ಮತ್ತು ಇತರೆ) ಪ್ರಾದೇಶಿಕ ಆಯುಕ್ತರ ಕಛೇರಿ, 08.03.1952 31.03.2012 
ಮೈಸೂರು 
05 ಹೆಚ್‌.ಎಂ. ಮುಜೀಬ್‌ ಅಹದ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, 
5 10.03.1952 31.03.2012 
ದೇವಿಕಾರಾಣಿ ರೋರಿಚ್‌ ಎಸ್ಟೇಟ್‌, ಬೆಂಗಳೂರು. 
06 ಎಸ್‌.ಎನ್‌.ಗೌರಿಶಂಕರ್‌, ಜಂಟಿ ಆಯುಕರು (ಆಡಳಿತ), 
ನೌ 19.04.1952 30.04.2012 
ಅಬಕಾರಿ ಆಯುಕ್ತರ ಕಚೇರಿ, ಬೆಂಗಳೂರು 
07 ಮೋಹನ್‌ ಕುಮಾರ್‌ ವಿ. ಸರ್ಕಾರದ ಜಂಟಿ ಕಾರ್ಯದರ್ಶಿ, 
24.04.1952 30.04.2012 
ಸಿ.ಆ.ಸು.ಇಲಾಖೇಶಿಷ್ಟಾಚಾರ), ವಿಧಾನ ಸೌಧ, ಬೆಂಗಳೂರು. 
08 ಜಿತೇಂದ್ರನಾಥನ್‌, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ 
ನ 20.04.1952 30.04.2012 
ಆಪ್ತ ಕಾರ್ಯದರ್ಶಿ, ಬಹುಮಹಡಿ ಕಟ್ಟಡ, ಬೆ೦ಗಳೂರು. 
09 ಡಾ: ಎ.ಜೆ.ಧುಮಾಳೆ, ಆಡಳಿತಾಧಿಕಾರಿಗಳು, ಕಾಡಾ, ಘಟಪ್ರಭಾ ಮತು 
ತ ಸ 01.06.1952 31.05.2012 
ಮಲಪ್ರಭಾ ಪ್ರಾಜೆಕ್ಟ್‌, ಬೆಳಗಾಂ 
10 ಅರೀಫುಲ್ಲಾ ಷರೀಫ್‌, ಟಾಸ್ಕ್‌ ಮ್ಯಾನೇಜರ್‌ (ಎನ್‌.ಕೆ.ಯು.ಎಸ್‌.ಐ.ಪಿ) 
16.06.1952 30.06.2012 
(ಕೆ.ಯು.ಐ.ಡಿ.ಎಫ್‌.ಸಿ) ಬೆ೦ಗಳೂರು. 
1] ಶಂಕರ್‌ ರಾವ್‌ ಪಾಟೀಲ್‌, ಜ೦ಟಿ ಆಯುಕರು (ಪಶ್ಚಿಮ ವಲಯ), 
ತ ಚ 06.06.1952 30.06.2012 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು. 
12 ಜಿ.ಸಿ.ರಾಜಶೇಖರ್‌, ಜನರಲ್‌ ಮ್ಯಾನೇಜರ್‌, 
07.06.1952 30.06.2012 
K-BITS, ಬೆಂಗಳೂರು. 
13 ಮಲ್ಲಯ್ಯ ಎಂ., ಅಪರ ಜಿಲ್ಲಾಧಿಕಾರಿ ಮತು ಅಪರ ಜಿಲ್ಲಾ ದಂಡಾಧಿಕಾರಿ, 
ಇ ೧ ಡು ಈ 01.07.1952 30.06.2012 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
14 ಅಶೋಕ್‌ ಎಂ., ಅಪರ ನಿರ್ದೇಶಕರು, ಗ್ರಾಮೀಣ ನೀರು ಸರಬರಾಜು ಮತು 
ಡ್ಯ ದವು 01.07.1952 30.06.2012 
ನೈರ್ಮಲ್ಯ ಸಂಸ್ಥೆ. ಬೆ೦ಗಳೂರು. 
15 ಮೊಹಮದ್‌ ಮೊಹಮೊದ್‌, ಮಾನ್ಯ ಮುಖ್ಯ ಮಂತ್ರಿಯವರ 
7 05.07.1952 31.07.2012 
ವಿಶೇಷ ಕರ್ತವ್ಯಾಧಿಕಾರಿ, ವಿಧಾನ ಸೌಧ, ಬೆಂಗಳೂರು. 
16 ಕೆ.ಎಸ್‌.ರಾಯ್ಕರ್‌, ಆಯುಕ್ತರು, ಮೈಸೂರು ಸಿಟಿ ಕಾರ್ಪೊರೇಷನ್‌, ಮೈಸೂರು 18.08.1952 31.08.2012 
17 ವಾಲಿ ಎಸ್‌.ಜಿ. ಅಪರ ಆಯುಕರು, 
ಣ್‌ 03.09.1952 30.09.2012 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ 











































































































೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 
1 2 3 4 
18 ಶ್ರೀನಿವಾಸ ಆರ್‌., ಜನರಲ್‌ ಮ್ಯಾನೇಜರ್‌, 
06.09.1952 30.09.2012 
ಸಾರ್ವಜನಿಕ ಭೂ ನಿರ್ವಹಣಾ ನಿಗಮ ನಿಯಮಿತ, ಬೆಂಗಳೂರು. 
19 ಜೋಷಿ ಆರ್‌.ಜೆ., ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾಪಂಚಾಯತ್‌, 
35 15.10.1952 31,10.2012 
ಉತ್ತರ ಕನ್ನಡ ಜಿಲ್ಲೆ 
20 ನಿರ್ವಾಣಪ್ಪ ಎ.ಎಸ್‌. ಅಪರ ಜಿಲ್ಲಾಧಿಕಾರಿ ಮತ್ತು 
ನ 22.10.1952 31.10.2012 
ಅಪರ ಜಿಲ್ಲಾ ದಂಡಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
21 ಸಿರಸಗಿ ನಾಗಪ್ಪ, ಅಪರ ಜಿಲ್ಲಾಧಿಕಾರಿಗಳು ಮತ್ತು 
ಸಾ 25.11.1952 30.11.2012 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ 
22 ಎನ್‌.ಜಯದೇವ, (ನೇಮಕಾತಿ ನಿರೀಕ್ಷೆಯಲ್ಲಿ) 18.12.1952 31.12.2012 
23 ಕೆ.ಸಿ.ಶಿವಶಂಕರ್‌, ಜಂಟಿ ಆಯುಕ್ತರು (ಪೂರ್ವ), ಬೃಹತ್‌ ಬೆ೦ಗಳೂರು 
ತ್ರ 05.12.1952 31.12.2012 
ಮಹಾನಗರ ಪಾಲಿಕೆ, ಬೆಂಗಳೂರು 
ಕಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿಗಳು 
01 ಪುಟ್ಟಹಲಗಯ್ಯ ಜಿ.ಹೆಚ್‌. ಉಪ ಆಯುಕರು, ಬ್ಯಾಟರಾಯನಪುರ ವಲಯ, 
ದ 08.03.1952 31.03.2012 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 
02 ಸಿದ್ದಯ್ಗ ಬಿ, ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಸರಬರಾಜು 
ಸ್ವತ 05.07.1952 31.07.2012 
ಮತ್ತು ಒಳಚರಂಡಿ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
03 ಮೊಹಮದ್‌ ಖಲೀಮುಲ್ಲಾ ಸಿ. ವಿಶೇಷ ಜಿಲ್ಲಾಧಿಕಾರಿ, 
ಬೆಂಗಳೂರು (ಪೂರ್ವ), ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಛೇರಿ, 20.09.1952 30.09.2012 
ಬೆಂಗಳೂರು. 
04 ಮುಜೀಬುಲ್ಲಾ ಜಫಾರಿ, ಉಪ ಆಯುಕರು, (ಎಸೇಟ್‌), 
ny ದೌ ಲ 08.11.1952 30.11.2012 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 
05 ಜಿ.ಎಸ್‌.ನಾಯಕ್‌, ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ), 
ಇ 25.12.1952 31.12.2012 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿಗಳು 
01 ಮೇರಿ ಮಥಾಯಿಸ್‌, ವಿಶೇಷ ಉಪ ಆಯುಕರು 
ಣ್‌ 04.01.1952 31.01.2012 
ಲ್ಯಾಂಡ್‌ ಟ್ರಿಬ್ಯೂನಲ್‌, ಕುಂದಾಪುರ. 
02 ಟಿ.ವಿಜಯ, ಸಹಾಯಕ ಆಯುಕ್ತರು, 
ಣ್ಣ 08.01.1952 31.01.2012 
ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು. 
03 ವಿ.ಬಿ.ದಾವಣ್ಣವರ್‌, ಉಪವಿಭಾಗಾಧಿಕಾರಿ, ಬೈಲಹೊಂಗಲ ಉಪ ವಿಭಾಗ, 
ಕ 24.02.1952 29.02.2012 
ಬೈಲಹೊಂಗಲ, ಬೆಳಗಾಂ ಜಿಲ್ಲೆ. 
04 ಚಿಕ್ಕಬೆಟ್ಟಯ್ಯ ಕೆ.ಬಿ. ಬಾಡಿಗೆನಿಯಂತ್ರಣಾಧಿಕಾರಿ, ಬೆಂಗಳೂರು(ಉತ್ತರ) 
ಬ ತ 29.03.1952 31.03.2012 
ಬೆಂಗಳೂರು. 
05 ಬಸಪ್ಪ ಎಸ್‌. ಉಪ ಕಾರ್ಯದರ್ಶಿ-1 
20.04.1952 30.04.2012 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು. 
06 ಮರಿಗೌಡ ಎ., ವಿಶೇಷ ಭೂಸ್ತಾಧೀನಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರ, 
ತ ನ 15.04.1952 30.04.2012 
ಎಲ್‌.ಪಿ.ಜಿ. ಹಿಂದೂಸ್ಥಾನ ಪೆಟ್ರೋಲಿಯಂ ಲಿಮಿಟೆಡ್‌, ಬೆ೦ಗಳೂರು. 
07 ಕೆ.ಟಿ.ಕಾವೇರಿಯಪ್ಪ, ಅರಣ್ಯ ನಿರ್ಣಯಾಧಿಕಾರಿ, ಮಂಗಳೂರು 15.04.1952 30.04.2012 
08 ಸುರೇಶ್‌ ಜಿರ್ಲೆ, ಉಪ ವಿಭಾಗಾಧಿಕಾರಿ, 
25.05.1952 31.05.2012 
ಬಿಜಾಪುರ ಉಪ ವಿಭಾಗ, ಬಿಜಾಪುರ. 













































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೮೧ 
1 2 3 4 
09 ಸಿ. ಬಸವರಾಜು, ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮ೦ಡಳಿ, 23.05.1952 31.05.2012 
(ಕೆ.ಐ.ಎ.ಡಿ.ಬಿ-ಬಿ.ಎ೦.ಐ.ಸಿ.ಪಿ.), ಬೆಂಗಳೂರು. 
10 ಮುನಿಸಾಮಿ, ವಿಶೇಷ ಭೂಸ್ತಾಧೀನಾಧಿಕಾರಿ, ಹೇಮಾವತಿ ನಾಲಾ ವಲಯ, 
ಈ ಈ 25.05.1952 31.05.2012 
ತುಮಕೂರು. 
1] ಬಿ. ಬೋರಯ್ಲ, ವಿಶೇಷ ಭೂಸ್ತಾಧೀನಾಧಿಕಾರಿ, ಬೆಂಗಳೂರು ಅಭಿವೃದಿ 
ರೆ ನ ೨೪ 18.05.1952 31.05.2012 
ಪ್ರಾಧಿಕಾರ, ಬೆಂಗಳೂರು. 
12 ಸುಂದರ್‌ಭಟ್‌ ಎಂ., ಉಪವಿಭಾಗಾಧಿಕಾರಿ, 
15.06.1952 30.06.2012 
ಪುತ್ತೂರು ಉಪವಿಭಾಗ, ಉತ್ತರ ಕನ್ನಡ ಜಿಲ್ಲೆ 
13 ಡಿ.ಪಿ.ವೆಂಕಟೇಶ್‌, ವಿಶೇಷ ಭೂಸಾಧೀನಾಧಿಕಾರಿ, 
ಸ 03.06.1952 30.06.2012 
ಹೇಮಾವತಿ ನೀರಾವರಿ ಯೋಜನೆ, ನಾಗಮಂಗಲ, ಮಂಡ್ಯ ಜಿಲ್ಲೆ 
14 ನಾಗೇಂದ್ರಪ್ಪ ಜಿ.ಕೆ, ವಿಶೇಷ ಭೂಸ್ತಾಧೀನಾಧಿಕಾರಿ, 
ನ 06.08.1952 31.08.2012 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ(ಕೆ.ಐ.ಎ.ಡಿ.ಬಿ) ಧಾರವಾಡ 
15 ಅಶೋಕ್‌.ಜಿ. ನಾಯಕ್‌, ಉಪ ವಿಭಾಗಾಧಿಕಾರಿ, ಭಟ್ಟಳ ಉಪವಿಭಾಗ, 
ಕೆ 30.09.1952 30.09.2012 
ಉತ್ತರ ಕನ್ನಡ ಜಿಲ್ಲೆ 
16 ಫ್ರ್ಯಾನ್ಸಿಸ್‌ ವಸಂತಕುಮಾರ್‌ ಡಿ.ಆರ್‌., 
ಸಹಾಯಕ ಮೆಟ್ರೋಪಾಲಿಟನ್‌ ಆಯುಕ್ತರು, ಬೆ೦ಗಳೂರು ಮೆಟ್ರೋಪಾಲಿಟನ್‌ 12.10.1952 31.10.2012 
ರೀಜನಲ್‌ ಡೆವಲಪ್‌ಮೆಂಟ್‌ ಅಥಾರಿಟಿ, ಬೆಂಗಳೂರು 
17 ಮಾಳಿಗೆ ಶಂಕರ್‌, ವಿಶೇಷ ಭೂಸ್ತಾಧೀನಾಧಿಕಾರಿ, 
ನ 06.10.1952 31.10.2012 
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 
18 ಮೋಹನ್‌ ರಾಜು ಎಸ್‌.ಟ್ಲಿ 
12.11.1952 30.11.2012 
ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆ೦ಗಳೂರು (ದಕ್ಷಿಣ), ಬೆ೦ಗಳೂರು. 
19 ಮಳ್ಳಿ ಶರಣಬಸಪ್ಪ, ಉಪ ವಿಭಾಗಾಧಿಕಾರಿ, 
¥ 04.12.1952 31.12.2012 
ಕೊಪ್ಪಳ ಉಪ ವಿಭಾಗ, ಕೊಪ್ಪಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1468 ಸಿಆಸುಇ (ಸೇವೆಗಳು-2). 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆ೦ಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ನವಿಲೆ ಅಣ್ಣಪ್ಪ, ನಂ. 231, ಕನಕ” ವಿದ್ಯತ್‌ ನಗರ, ಹಾಸನ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ 
ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ 
ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1480 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 
ನಗರಾಭಿವೃದ್ಧಿ ಇಲಾಖೆ 


೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 162 ಎಲ್‌ಎಜಿ 2011, ಬೆ೦ಗಳೂರು, ದಿನಾಂಕ : 20ನೇ ಅಕ್ಟೋಬರ್‌, 2011 
ಶ್ರೀ ಬಾಹುಬಲಿ ಎ. ಧಾನವಾಡೆ, ಸರ್ಕಾರಿ ಫ್ಲೀಡರ್‌, ಕರ್ನಾಟಕ ಉಚ್ಛ ನ್ಯಾಯಾಲಯ, ಇವರು ತಮ್ಮ ಹುದ್ದೆಗೆ ಸಲ್ಲಿಸಿರುವ 


ರಾಜೀನಾಮೆಯನ್ನು ದಿನಾಂಕ : 29-07-2011ರಿ೦ದ ಜಾರಿಗೆ ಬರುವಂತೆ ಸರ್ಕಾರವು ಅಂಗೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ರಾಮೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 


ಪಿ.ಆರ್‌. 1481 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 39 ಆಖಇ 2011, ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್‌, 2011 


ಖಜಾನೆ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಅಧಿಕಾರಿಯವರ ಹೆಸರು ಮತ್ತ ಕರ್ತವ್ಯ 
ಕ್ರಮ ಸಂಖ್ಯೆ ನಿರ್ವಹಿಸುತ್ತಿರುವ ಕಚೇರಿ ವರ್ಗಾಯಿಸಿದ ಸ್ಥಳ 
ಶ್ರೀ/ಶ್ರೀಮತಿ 
1 ತಿಪ್ಪಣ್ಣ ವಿ. ಪಾಟೀಲ, ಉಪ ನಿರ್ದೇಶಕರು, 
ಉಪ ನಿರ್ದೇಶಕರು, ಜಿಲ್ಲಾ ಖಜಾನೆ, ಬೆಳಗಾವಿ 
ಜಿಲ್ಲಾ ಖಜಾನೆ, ಗುಲ್ಬರ್ಗ (ಶ್ರೀ ಎಸ್‌. ಹನುಮಂತಪ್ಪ ಇವರ ಸ್ಥಾನಕ್ಕೆ 
2 ಎಸ್‌. ಹನುಮಂತಪ್ಪ, ಜಿಲ್ಲಾ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, 
ಉಪ ನಿರ್ದೇಶಕರು, ಕಾರವಾರ (ಸ್ವಂತ ವೇತನ ಮತ್ತು ಶ್ರೇಣಿಯಲ್ಲಿ) 
ಜಿಲ್ಲಾ ಖಜಾನೆ, ಬೆಳಗಾವಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1482 


ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 316 ರಾಲೆಪ 2011, ಬೆ೦ಗಳೂರು, ದಿನಾಂಕ : 21ನೇ ಅಕ್ಟೋಬರ್‌, 2011 


ಶ್ರೀ ಅಜಿತ್‌ ಕುಮಾರ್‌ ಎಸ್‌. ಹೆಗ್ಗೆ ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಮುಖ್ಯ ಲೆಕ್ಕಾಧಿಕಾರಿಗಳು, ಕರ್ನಾಟಕ 
ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು ಇವರನ್ನು ನಿಯೋಜನೆ ಮೇಲೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮಂಗಳೂರು 
ಇಲ್ಲಿ ಖಾಲಿ ಇರುವ ಆಯುಕ್ತರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1483 ಆರ್ಥಿಕ ಇಲಾಖೆ (ಆಡಳಿತ ಓ ಮುಂಗಡ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೮೩ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಆಇ 55 ಕವಿಇ 2010, ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್‌, 2011 


ಶ್ರೀ ಬಿ. ಎಂ. ವೇಣುಗೋಪಾಲ, ಜಿಲ್ಲಾ ವಿಮಾಧಿಕಾರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 18150-450-19500-525-22650-600-26250-675-26925ರ ಉಪ ನಿರ್ದೇಶಕರು, 
ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಉಪ ನಿರ್ದೇಶಕರು-2, ನಿರ್ದೇಶನಾಲಯ, ಬೆಂಗಳೂರು, ಇಲ್ಲಿಗೆ 
ಶ್ರೀ ಎಸ್‌. ಕೆ. ಕುಲಕರ್ಣಿಯವರ ಜಾಗಕ್ಕೆ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಶ್ರೀ ಎಸ್‌. ಕೆ. ಕುಲಕರ್ಣಿ, ಉಪ ನಿರ್ದೇಶಕರು-2, ನಿರ್ದೇಶನಾಲಯ, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ನಿರ್ದೇಶಕರ ಕೇಂದ್ರ ಕಛೇರಿ ಸಹಾಯಕರು, ನಿರ್ದೇಶನಾಲಯ, ಬೆಂಗಳೂರು, ಈ ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1484 ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


INFRASTRUCTURE DEVELOPMENT SECRETARIAT 
NOTIFICATION 
No. IDD 25 NSW 2010, Bangalore, Dated 28" October, 2011. 


In pursuance of the clause 6 (ix) of the Agreement between Government of India acting through the Ministry of 
Railways and Government of Maharastra, Goa, Karnataka and Kerala in connection with the construction of the west coast Railway 
line and in exercise of the powers under article 66(1) of the Memorandum and Articles of Association of KRCL, hereby nominate Dr. 
Raj Kumar Khatri, IAS, Secretary to Government of Karnataka, Infrastructure Development Department as Director on the Board of 
Directors, KRCL vice Sri S. V. Ranganath, Chief Secretary, Government of Karnataka. 


By Order and in the Name of the Governor of Karnataka, 


S. J. SAMPATH KUMAR, 
Under Secretary to Government, 


P.R. 1485 
Infrastructure Development Department. 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಇ 131 ರರವಿ 2011, ಬೆ೦ಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಸರ್ಕಾರದ ಇಲಾಖೆಗಳ ಕಾರ್ಯವೈಖರಿ ಬಗೆಗಿನ ಟೀಕೆ ಟಿಪ್ಪಣಿಗಳಿಗೆ ಸಹಕಾರ ಇಲಾಖೆಗೆ ಸಂಬಂಧಿಸಿದಂತೆ ಇಲಾಖೆಯ ಸ್ಪಷ್ಟೀಕರಣ 
ನೀಡುವ ಕುರಿತು ಶ್ರೀ ಎಸ್‌. ಚಂದ್ರಶೇಖರಪ್ಪ ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ, (ದೂರವಾಣಿ ಸಂಖ್ಯೆ : 22353951/22032521) 
ಇವರನ್ನು ಸಹಕಾರ ಇಲಾಖೆಯ ನೋಡಲ್‌ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ. ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಬಿ.ಆರ್‌. 1486 
ಷ್ಟ ಸಹಕಾರ ಇಲಾಖೆ 


೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ 


ಭಾಗ-೨ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಪಸಂಮೀ 150 ಮೀಇಸೇ 2011, ಬೆಂಗಳೂರು, ದಿನಾಂಕ : 19ನೇ ಅಕ್ಟೋಬರ್‌, 2011 


ೈಃ ಪಸ೦ಮೀ/150/ಮೀಇಸೇ/201, ದಿನಾಂಕ : 


15-10-2011 ಅನ್ನು ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಿ೦ಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ಎಂ. ರಾಜಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1487 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ(ಮೀ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆಂಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಡಿ. ವಿನೋದ್‌ ಕುಮಾರ್‌, ಬಿನ್‌ ಬಾಬುರಾವ್‌, # 30, ವಾರ್ಡ್‌ ಸಂಖ್ಯೆ 


: 23, ಗಣೇಶ್‌ ದೇವಸ್ಥಾನ ಬೀದಿ, ರೇಡಿಯೋ ಪಾರ್ಕ್‌, ಕೌಲ್‌ 
ಬಜಾರ್‌, ಬಳ್ಳಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 


ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 
ನಗರಾಭಿವೃದ್ಧಿ ಇಲಾಖೆ 


ಪಿ.ಆರ್‌. 1488 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆ೦ಗಳೂರು, ದಿನಾ೦ಕ : 26ನೇ ಅಕ್ಟೋಬರ್‌, 2011 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಎಂ. ಪಿ 


. ಗುರುರಾಜ್‌, “ಪ್ರಭಾವತಿ ನಿಲಯ” ಜೆ.ಸಿ.ಆರ್‌. ಬಡಾವಣೆ, ರನೇ ಅಡ್ಡ ರಸ್ತೆ, ಚಿತ್ರದುರ್ಗ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 


ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 
ನಗರಾಭಿವೃದ್ಧಿ ಇಲಾಖೆ 


ಪಿ.ಆರ್‌. 1489 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆಂಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ರಾಜ್‌ಕುಮಾರ್‌, 4-7-18, ಮಂಗಳವಾರ ಪೇಟೆ, ರಾಯಚೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರಾಯಚೂರು ನಗರಾಭಿವೃದ್ಧಿ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೮೫ 





ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 


ಪಿ.ಆರ್‌. 1490 ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆಂಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4(ಸಿ)ರಲ್ಲಿನ (3)()ರಡಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಉಮೇಶ್‌ ರಾವ್‌ ಸಜ್ಜನ್‌, ಎ.ಪಿ.ಎಂ.ಸಿ. ಹತ್ತಿರ, ಮಾನ್ವಿ, ಮಾನ್ವಿ ತಾಲ್ಲೂಕು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ವಿ ನಗರ 
ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 


ಫಿ.ಆರ್‌. 1491 
ಷ್ಟ ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆ೦ಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಅಪ್ಪಣ್ಣ ಪಡಕಿ, ಬಿನ್‌ ರಾಮಚಂದ್ರರಾವ್‌ ಪಡಕಿ, ಪ್ರಶಾಂತನಗರ, ಕೊಪ್ಪಳ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೊಪ್ಪಳ ನಗರಾಭಿವೃದ್ಧಿ 
ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 
ಪಿ.ಆರ್‌. 1492 ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 166 ಗುಅಪ್ರಾ 2011, ಬೆ೦ಗಳೂರು, ದಿನಾಂಕ : 26ನೇ ಅಕ್ಟೋಬರ್‌, 2011 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎ) ಮತ್ತು (4)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ವಿದ್ಯಾಸಾಗರ ಕುಲಕರ್ಣಿ, ಮಾರ್ತಾಂಡ” ಬಲಭೀಮ ದೇವಸ್ಥಾನದ ಮುಂಭಾಗ, ಹೊಸ ರಾಘವೇಂದ್ರ ಕಾಲೋನಿ, ಬ್ರಹ್ಮಾಪುರ, ಗುಲ್ಬರ್ಗಾ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ 
ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಸವರಾಜ್‌ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ. 


ಪಿ.ಆರ್‌. 1493 
| ನಗರಾಭಿವೃದ್ಧಿ ಇಲಾಖೆ 


೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 267 ಎಎಸ್‌ಡಿ 2011, ಬೆ೦ಗಳೂರು, ದಿನಾಂಕ : 14ನೇ ಅಕ್ಟೋಬರ್‌, 2011 


ಶ್ರೀ ರಾಜೇಶ್‌, ಎಂ. ಆರ್‌. ತಹಶೀಲ್ದಾರ್‌, (ಪುರಸಭೆ), ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರು ದಿನಾಂಕ : 18-02-2011 ರಿಂದ 
26-04-2011 ರವರೆಗೆ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌)ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1494 ಕಂದಾಯ ಇಲಾಖೆ (ಸೇವೆಗಳು-3) 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 581 ಎಎಸ್‌ಡಿ 2010, ಬೆ೦ಗಳೂರು, ದಿನಾಂಕ : 17ನೇ ಅಕ್ಟೋಬರ್‌, 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 581 ಎಎಸ್‌ಡಿ 2011, ದಿನಾಂಕ : 02-09-2011ರಲ್ಲಿ ಹಾಲಿ ಪುರಸಭಾ ತಹಶೀಲ್ದಾರ್‌, 
ಬಂಗಾರಪೇಟೆ ಎಂಬುದರ ಬದಲಾಗಿ ಹಾಲಿ ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ ಜಿಲ್ಲೆ ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ದು 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
HIGH COURT OF KARNATAKA 
NOTIFICATION 
NO. GOB(I) 2/ 2011, Bangalore, Dated: 05" November, 2011 

Smt. Sheila B.M., Senior Civil Judge, OOD, Addl. Registrar, Supreme Court of India, New Delhi (ON REPATRIATION), is 
transferred and posted as Senior Civil Judge and JMFC., Hunsur (Vacant Post), in the interest of public service, to take effect 


ಪಿ.ಆರ್‌. 1495 


immediately: 
By Order of the High Court, 
P. KRISHNA BHAT, 
P.R : 1496 REGISTRAR GENERAL 
HIGH COURT OF KARNATAKA 
NOTIFICATION 


NO. GOB(I) 27(73)/ 2011, Bangalore, Dated: 04" November, 2011 
The Presiding Officer of the Court of the Il Addl. Civil Judge and JMFC., Udupi, is concurrently appointed as the Presiding 
Officer of the Court of the Addl. Civil Judge and JMFC., Udupi, during the leave period of Sri. M.C. Nanje Gowda, Addl. Civil Judge 
and JMFC., Udupi, i.e. from 27-11-2011 to 15-12-2011 (bdi). 


By Order of the High Court, 
K. SOMASHEKAR, 


REGISTRAR (JUDICIAL). 
P.R : 1497 


HIGH COURT OF KARNATAKA 
NOTIFICATION 
NO. GOB(I) 21(31)/ 2011, Bangalore, Dated: 08" November, 2011 
PART-A 
The Presiding Officer of the court of the Prl. Civil Judge and JMFC., Mangalore, is concurrently appointed as the Presiding 
Officer of the court of the | Addl. Civil Judge and JMFC., Mangalore, during the Maternity Leave period of Smt.K.Srividya, | Addl. 
Civil Judge and JMFC., Mangalore i.e. from 01-11-2011 to 15-03-2012 (bdi) or till the officer resumes to her duties. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ೬೮೭ 





PART-B 
In partial modification of this office notification No.GOB(1)3/2011 dated 10-10-2011, the Presiding Officer of the court of 
Prl. Civil Judge and JMFC., D.K., Mangalore, is concurrently appointed as the Presiding Officer of the court of Civil Judge and 
JMFC., Moodabidri, D.K., District, w.e.f. 01-11-2011 till the regular Civil Judge and JMFC., Moodabidri, assumes the charge of his 
post after completion of training at Karnataka Judicial Academy, Bangalore from 17-10-2011 to 17-12-2011(bdi). 


By Order of the High Court, 
K. SOMASHEKAR, 


REGISTRAR (JUDICIAL). 
P.R : 1498 


HIGH COURT OF KARNATAKA 
NOTIFICATION 
NO. GOB(I) 3/ 2011, Bangalore, Dated: 10" November, 2011 
In partial modification of this office Notification of even number dated 29-09-2011, the Presiding Officer of the court of | 
Addl. | Civil Judge, Mysore, who has been concurrently appointed as the Presiding Officer of the court of Civil Judge and JMFC., 
Heggadadevanakote, is directed to itinerate the said court for two days in a week i.e., on every working Monday and Tuesday, with 


immediate effect and till the regular officer returns to his office work, after training. 


By Order of the High Court, 
P. KRISHNA BHAT, 


REGISTRAR GENERAL 
P.R : 1499 


HIGH COURT OF KARNATAKA 
NOTIFICATION 
NO. GOB(I) 2/2011, Bangalore, Dated: 09 November, 2011 
In exercise of the powers conferred under Section 11(3) of the Code of Criminal Procedure, 1973, the High Court of 
Karnataka hereby confers the powers of Judicial Magistrate First Class on the following Courts, for disposal of Criminal Cases as 


per law, with immediate effect until further orders: 


1. The Prl. Senior Civil Judge, Hubli, 


2. ThelAddl. Senior Civil Judge, Hubli, 
3. The ll Addl. Senior Civil Judge, Hubli, 
4. The Pr. Civil Judge, Hubli, 
5. ThelAddl. Civil Judge, Hubli, 
6. The lll Addl. Civil Judge, Hubli, 
7. The IV Addl. Civil Judge, Hubli (Vacant), 
By Order of the High Court, 
P. KRISHNA BHAT, 
REGISTRAR GENERAL 
P.R : 1500 


HIGH COURT OF KARNATAKA 
NOTIFICATION 
NO. GOB(I) 20(63)/2011, Bangalore, Dated: 28" October, 2011 
The Presiding Officer of the Court of | Addl. Senior Civil Judge and CJM., Shimoga, is concurrently appointed as the 
Presiding Officer of the Court of Prl. Senior Civil Judge and CJM., Shimoga, during the leave period of Smt.B.S.Rekha, Prl. Senior 


Civil Judge and CJM., Shimoga, i.e. from 23-10-2011 to 02-11-2011 (bdi). 
By Order of the High Court, 


K. SOMASHEKAR, 
P.R : 1501 REGISTRAR (JUDICIAL). 


೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. GOB(l) 301/2005, Bangalore, Dated: 03% November, 2011 
The Presiding Officers of the Courts mentioned at Column No.1, below, are concurrently appointed as the Presiding 
Officers of the Courts mentioned at Column No.2, with effect from after the office hours of 02-11-2011 till the commencement of 
office hours on 16-11-2011:- 


Designation of the Presiding Officer Name of the Courts to which concurrent 





appointment is made 

(1) (2) 

Prl. Civil Judge and JMFC Il Court, Hassan. 
(On Civil and Admn. Side) 

Prl. Civil Judge and JMFC Il Court, Hassan. 
(On Criminal Side) 








1. Addl. Civil | Judge and JMFC Court, Hassan. 





2. Addl. Senior Civil Judge and JMFC, Hassan. 














By Order of the High Court, 
P. KRISHNA BHAT, 
P.R : 1502 REGISTRAR GENERAL 
HIGH COURT OF KARNATAKA 
NOTIFICATION 
NO. GOB(I) 3/2011, Bangalore, Dated: 03 November, 2011 
The Presiding Officers of the Courts mentioned at Column No.1, below, are concurrently appointed as the Presiding 


Officers of the Courts mentioned at Column No.2, with effect from 17-10-2011 and until further orders:- 





Designation of the Presiding Officer Name of the Courts to which concurrent 


appointment is made 


(1) (2) 








1. Pl. Civil Judge and JMFC || Court, Raichur. | 100 Civil Judge and JMFC- Ill Court, Raichur. 





Addl. Civil Judge and JMFC., Sindhanur. 
Civil Judge and JMFC., Manvi. 


2. Civil Judge and JMFC., Sindhanur. 








3. Civil Judge and JMFC., Lingasugur. Civil Judge and JMFC., Devadurga. 














By Order of the High Court, 
P. KRISHNA BHAT, 


REGISTRAR GENERAL 
P.R : 1503 


HIGH COURT OF KARNATAKA 
NOTIFICATION 
NO. GOB(I) 1/2011, Bangalore, Dated:31°' October, 2011 
The Presiding Officer of Prl. District and Sessions Court, Raichur is concurrently appointed as the Presiding Officer of the | 
Addl. District and Sessions Court, Raichur (Vacant Post-due to retirement of Sri. Jeevanrao R. Kulkarni w.e.f. 31-10-2011) with 


effect from 01-11-2011 and until further orders. 


By Order of the High Court, 
P. KRISHNA BHAT, 


REGISTRAR GENERAL 
P.R : 1505 


